tk. 4 
Ory 
J € 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 04-03-2021 ಪುಶ್ನೆ ಸಂಖ್ಯೆ: 523 (622) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಸಿ. ಎಂ. ಇಬ್ರಾಹಿಂ(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 

ವಿಷಯ: ಸನ್ಮಾನ್ಯ ಮುಖ್ಯಮಂತಿಗಳ ಸಿ. ಡಿ. ಬಗ್ಗೆ ಕೇಳಿ ಬರುತ್ತಿರುವ ಆರೋಪ ಕುರಿತು 


(ಅ) ಮುಖ್ಯಮಂತಿಗಳ ಸಿ. ಡಿ. ಕುರಿತು ಶಾಸಕರನ್ನೊಳಗೊಂಡಂತೆ ಆರೋಪ ಮತ್ತು 
ಪ್ರತ್ಯಾರೋಪಗಳ ಹೇಳಿಕೆಗಳು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ 
ತೆಗೆದುಕೂಂಡ ಕ್ರಮವೇನು; 


(ಆ) ರಾಜ್ಯದ ಜನರ ಪ್ರತಿವಿಧಿಯಾಗಿ ಸರ್ಕಾರ ನಡೆಸುತ್ತಿರುವ ಸನ್ಮಾನ್ಯ 
ಮುಖ್ಯಮಂತಿಗಳನ್ನು ಸಿ. ಡಿ. ವಿಚಾರವಾಗಿ ಬ್ಲಾಕ್‌ಮೇಲ್‌ ಮಾಡುವ ಬಿಟ್ಟೆನಲ್ಲಿಯೋ 
ಅಧವಾ ಸಾರ್ವಜನಿಕರಲ್ಲಿ ತಪ್ಪು-ಕಲ್ಪನೆ ಮೂಡುವಂತೆ ಮಾಡುವ ಹುನ್ನಾರವಿದ್ಮದೆ 
ಸತ್ಯಾಸತ್ಯತೆಯನ್ನು ಹೊರಗೆ ತರಲು ಸರ್ಕಾರವು ತನಿಖೆಗೆ ಆದೇಶಿಸಲಿಲ್ಲವೇಕೆ; 


(ಇ) ಆರೋಪ ಮಾಡಿದವರು ಸಾಕಿ ನೀಡಿದ್ದಾರೆಯೇ; ಇಲ್ಲದಿದ್ದಲ್ಲಿ ಅವರ ಮೇಲೆ ಕಾನೂನು 
ರೀತ್ಯ ಕಮ ತೆಗೆದುಕೊಳ್ಳಲಾಗುವುದೇ? 


